ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ರಾಷ್ಟ್ರೀಯ ಶಿಕ್ಷಣ ರೀತಿ 2020ರ ಅನುಷ್ಠಾನಗೊಳಿಸುವ ಕುರಿತು 


ಶ್ರೀಕೆ.ಪ್ರತಾಪ್‌ಸಿಂಹನಾಯಕ್‌(ವಿಧಾನಸಭೆಯಿಂದಚುನಾಯಿತರಾದವರು) - 


827 (872) ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ: 


(ಅ) 2020ರ ರಾಷ್ಟ್ರೀಯ ಶಿಕಣ ನೀತಿಯನ್ನು ಪರಿಣಾಮಕಾರಿ ಅನುಷ್ಠಾನಕ್ಕೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 


(ಆ) 10+2+3 ಪದ್ಧತಿಯಿಂದ 5+3+34 ಪದ್ಮತಿಗೆ ಪರಿವರ್ತನೆಯಾಗುವ ಕಾಲಘಟ್ಟದಲ್ಲಿ ಇಲಾಖೆಗಳ 
ವಿಲೀನ, ಮೃಂದ ಮತ್ತು ಸೇವಾ ನೇಮಕಾತಿಗಳ ಪುನರ್‌ ರಚನೆ, ಮೂಲಭೂತ ಸೌಕರ್ಯ ಮತ್ತು 
ಇಲಾಖೆಯಲ್ಲಿ ಲಭ್ಯವಿರುವ ಮಾನವ ಸಂಪನ್ಮೂಲದ ಪುನರ್‌ ವಿಂಗಡಿಸುವ ಕುರಿತಾಗಿ ಸರ್ಕಾರ ಏನು 
ಶ್ರಮ ಕೈಗೊಂಡಿದೆ; 


(ಇ) ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧೀನದಲ್ಲಿರುವ ಅಂಗನವಾಡಿ ಕೇಂದ್ರಗಳನ್ನು ಶಿಕ್ಷಣ 
ಇಲಾಖೆಯೊಂದಿಗೆ ವಿಲೀನಗೊಳಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆಯೇ? (ವಿವರ ನೀಡುವುದು) 


